ಮಕ್ಕಳಿಗೆ ಶಿಸ್ತಿನ ಪ್ರಾಮುಖ್ಯತೆ 
ಮಗುವನ್ನು ಅವನು ಹೋಗಬೇಕಾದ 
ಮಾರ್ಗದಲ್ಲಿ ತರಬೇತುಗೊಳಿಸು; ಮತ್ತು 
ಅವನು ವಯಸ್ಸಾದಾಗ, ಅವನು ಅದನ್ನು 
ಬಿಟ್ಟು ಹೋಗುವುದಿಲ್ಲ. ಜ್ಞಾನೋಕ್ತಿ 22:6 


ಪೋಷಕರಿಗೆ 

ಇಗೋ, ಮಕ್ಕಳು ಭಗವ೦ತನ ಆಸ್ತಿ; ಮತ್ತು ಗರ್ಭದ ಫಲವು ಆತನ 
ಪ್ರತಿಫಲವಾಗಿದೆ. ಕೀರ್ತನೆ 127:3 

ತನ್ನ ಕೋಲನ್ನು ಬಿಡುವವನು ತನ್ನ ಮಗನನ್ನು ದ್ವೇಷಿಸುತ್ತಾನೆ; ಆದರೆ 
ಅವನನ್ನು ಪ್ರೀತಿಸುವವನು ಕೆಲವೊಮ್ಮೆ ಅವನನ್ನು ಶಿಕ್ನಿಸುತ್ತಾನೆ. 
ಜ್ಞಾನೋಕ್ತಿ 13:24 

ಕರ್ತನ ಭಯದಲ್ಲಿ ಬಲವಾದ ಭರವಸೆ ಇದೆ; ಮತ್ತು ಅವನ ಮಕ್ಕಳಿಗೆ. 
ಆಶ್ರಯ ಸ್ಥಾನವಿದೆ. ಜ್ಞಾನೋಕ್ತಿ 14:26 

ಭರವಸೆಯಿರುವಾಗ ನಿನ್ನ ಮಗನನ್ನು ಶಿಕ್ನಿಸು; ಜ್ಞಾನೋಕ್ತಿ 19:18 
ಮೂರ್ಪತನವು ಮಗುವಿನ ಹೃದಯದಲ್ಲಿ ಬಂಧಿಸಲ್ಕಟ್ಟಿದೆ; ಆದರೆ 
ತಿದ್ಬುಪಡಿಯ ದಂಡವು ಅದನ್ನು ಅವನಿಂದ ದೂರ ಓಡಿಸುತ್ತದೆ. 
ಜ್ನಾನೋಕ್ತಿ 22:15 

ಮಗುವಿನಿಂದ ತಿದ್ದುಪಡಿಯನ್ನು ತಡೆಹಿಡಿಯಬೇಡಿ: ನೀವು ಅವನನ್ನು 
ಕೋಲಿನಿಂದ ಹೊಡೆದರೆ, ಅವನು ಸಾಯುವುದಿಲ್ಲ. ನೀನು ಅವನನ್ನು 
ಕೋಲಿನಿಂದ ಹೊಡೆದು ಅವನ ಆತ್ಮವನ್ನು ನರಕದಿಂದ ಬಿಡಿಸು. 
ಜ್ನಾನೋಕ್ತಿ 23:13-14 

ಕೋಲು ಮತ್ತು ಖ೦ಡನೆಯು ಬುದ್ಧಿವಂತಿಕೆಯನ್ನು ನೀಡುತ್ತದೆ; ಆದರೆ ತನಗೆ 
ಬಿಟ್ಟ ಮಗು ತನ್ನ ತಾಯಿಯನ್ನು ಅವಮಾನಕ್ಕೆ ತರುತ್ತದೆ. 

ಜ್ನಾನೋಶ್ತಿ 29:15 

ವಿನ್ನ ಮಗನನ್ನು ಸರಿಪಡಿಸು, ಅವನು ನಿನಗೆ ವಿಶ್ರಾಂತಿಯನ್ನು ಕೊಡುವನು; 
ಹೌದು, ಆತನು ನಿನ್ನ ಆತ್ಮಕ್ಕೆ ಆನ೦ದವನ್ನು ಕೊಡುವನು. 

ಜ್ಞಾನೋಕ್ತಿ 29:17 

ಮತ್ತು ನಿನ್ನ ಮಕ್ಕಳೆಲ್ಲರೂ ಕರ್ತನಿಂದ ಕಲಿಸಲ್ಪಡುವರು; ಮತ್ತು ನಿನ್ನ 
ಮಕ್ಕಳ ಶಾಂತಿಯು ದೊಡ್ಡದಾಗಿದೆ. ಯೆಶಾಯ 54:13 


ಮಕ್ಕಳಿಗಾಗಿ 


ನಿನ್ನ ದೇವರಾದ ಕರ್ತನು ವಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿನಗಳು 
ದೀರ್ಫವಾಗಿರುವಂತೆ ನಿನ್ನ ತ೦ದೆ ತಾಯಿಯನ್ನು ಗೌರವಿಸು. 
ವಿಮೋಚನಕಾ೦ಡ 20:12 


ನನ್ನ ಮಗನೇ ಕರ್ತನ ಶಿಕ್ಷೆಯನ್ನು ತಿರಸ್ಕರಿಸಬೇಡ; ಅವನ 
ತಿದ್ಭುವಿಕೆಯಿ೦ದ ಬೇಸರಗೊಳ್ಳಬೇಡ: ಕರ್ತನು ಯಾರನ್ನು ಪ್ರೀತಿಸುತ್ತಾನೋ 
ಅವರನ್ನು ಸರಿಪಡಿಸುತ್ತಾನೆ; ತ೦ದೆಯಾಗಿಯೂ ಅವನು ಸ೦ತೋಷಪಡುವ 
ಮಗನಂತೆ. ಜ್ಞಾನೋಕ್ತಿ 3:11-12 


ಸೊಲೊಮೋನನ ಗಾದೆಗಳು. ಬುದ್ಧಿವಂತ ಮಗನು ತಂದೆಯನ್ನು 
ಸ೦ತೋಷಪಡಿಸುತ್ತಾನೆ; ಜ್ಞಾನೋಕ್ತಿ 10:1 


ನಿನ್ನನ್ನು ಹುಟ್ಟಿಸಿದ ನಿನ್ನ ತಂದೆಯ ಮಾತನ್ನು ಕೇಳು, ಮತ್ತು ನಿನ್ನ 
ತಾಯಿಯು ವಯಸ್ಸಾದಾಗ ಅವಳನ್ನು ತಿರಸ್ಕರಿಸಬೇಡ. ಜ್ಞಾನೋಕ್ತಿ, 23:22 


ಮಕ್ಕಳೇ, ಕರ್ತನಲ್ಲಿ ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ: ಇದು ಸರಿ. ನಿನ್ನ 
ತಂದೆ ತಾಯಿಯನ್ನು ಗೌರವಿಸು; ಇದು ವಾಗ್ಗಾನದೊಂದಿಗೆ ಮೊದಲ 
ಆಜ್ನೆಯಾಗಿದೆ; ಅದು ನಿನಗೆ ಚೆನ್ನಾಗಿರಲಿ ಮತ್ತು ನೀನು ಭೂಮಿಯ ಮೇಲೆ 
ದೀರ್ಥಕಾಲ ಬದುಕುವೆ. ಎಫೆಸಿಯನ್ಸ್‌ 6:1-3 


ನಿನ್ನ ತಂದೆಯನ್ನು ನಿನ್ನ ಪೂರ್ಣ ಹೃದಯದಿಂದ ಗೌರವಿಸು ಮತ್ತು ನಿನ್ನ 
ತಾಯಿಯ ದುಃಖವನ್ನು ಮರೆಯಬೇಡ. ನೀನು ಅವರಿಂದಲೇ 
ಹುಟ್ಟಿದವನೆಂದು ಜ್ನಾಪಕಮಾಡು; ಮತ್ತು ಅವರು ನಿನಗಾಗಿ ಮಾಡಿದ 
ಕಾರ್ಯಗಳಿಗೆ ನೀನು ಅವರಿಗೆ ಹೇಗೆ ಪ್ರತಿಫಲವನ್ನು ನೀಡಬಲ್ಲೆ? 

ಪ್ರಸಂಗಿ 7:27-28 


ನಾವು ನಮ್ಮ ಮಕ್ಕಳನ್ನು ಶಿಸ್ತುಗೊಳಿಸಿದರೆ, ಅವರು ಈಗ ಅಳುತ್ತಾರೆ ಆದರೆ 
ಭವಿಷ್ಯದಲ್ಲಿ ಆನಂದಿಸುತ್ತಾರೆ. ನಾವು ನಮ್ಮ ಮಕ್ಕಳನ್ನು ಶಿಸ್ತು 
ಮಾಡದಿದ್ದರೆ, ಅವರು ಈಗ ಆನಂದಿಸುತ್ತಾರೆ ಆದರೆ ಭವಿಷ್ಯದಲ್ಲಿ 
ಅಳುತ್ತಾರೆ. 


ಮಕ್ಕಳೇ ನಮ್ಮ ದೇಶದ ಭವಿಷ್ಯ. ಆದರೆ ಅವರು ಶಿಸ್ತಿಲ್ಲದೆ ವೃದ್ಮರಾದರೆ 
ನಮ್ಮ ದೇಶದ ಭವಿಷ್ಯವೇನು? 


ವಯಸ್ಕರ ಎಲ್ಲಾ ಕೆಟ್ಟ ಅಭ್ಯಾಸಗಳು ಅವರು ಕೇವಲ ಮಗುವಾಗಿದ್ದಾಗ 
ಸರಿಪಡಿಸಲಾಗಿಲ್ಲ ಅಥವಾ ಶಿಸ್ತುಬದ್ಧವಾಗಿರುವುದಿಲ್ಲ. ದೇವರಿಗೆ 
ಭಯಪಡುವ ಮಕ್ಕಳನ್ನು ಬೆಳೆಸಬೇಕು. 


ನಾನು ಜೀವ೦ತ ಮಣ್ಣಿನ ತುಂಡನ್ನು ತೆಗೆದುಕೊಂಡೆ 

ಮತ್ತು ನಿಧಾನವಾಗಿ ಅದನ್ನು ದಿನದಿಂದ ದಿನಕ್ಕೆ ರೂಪಿಸಿದರು 

ವರ್ಷಗಳು ಕಳೆದು ಹೋದಾಗ ಮತ್ತೆ ಬಂದೆ 

ನಾನು ನೋಡುತ್ತಿದ್ದ ವ್ಯಕ್ತಿ ಅದು 

ಅವರು ಇನ್ನೂ ಆರಂಭಿಕ ಪ್ರಭಾವವನ್ನು ಧರಿಸಿದ್ದರು 

ಮತ್ತು ನಾನು ಅವನನ್ನು ಇನ್ನು ಮು೦ದೆ ಬದಲಾಯಿಸಲು ಸಾಧ್ಯವಾಗಲಿಲ್ಲ 


